ಕರ್ನಾಟಿಕ ವಿಧಾನ ಪರಿಷತು 


1.ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


2. ಮಾನ್ಯ ಸದಸ್ಯರ ಹೆಸರು 
3.ಉತ್ತರಿಸಬೇಕಾದ ದಿನಾ೦ಕ 
ಉತ್ತರಿಸುವ ಸಚಿವರು 


: 89 
ಶ್ರೀ ತೇಜಸ್ನಿನಿ ಗೌಡ 
15.02.2022 


: ಫೈೆಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿಹಾಗೂ ಸಕ್ಕರೆ ಸಚಿವರು 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


(ಅ) 


ಮಂಡ್ಯದಲ್ಲಿರುವ ಐತಿಹಾಸಿಕ 
ಸರ್ಕಾರಿ ಮೈಶುಗರ್‌ ಸಕ್ಕರೆ 
ಕಾರ್ಬಾನೆಯನ್ನು ಆಧುನಿಕ 
ರೀತಿಯಲ್ಲಿ 
ಪುನಃಶ್ಟೇತನಗೊಳಿಸಲು 
ಸರ್ಕಾರ ಕೈಗೊಂಡಿರುವ 
ಕಾರ್ಯ ಯೋಜನೆಗಳೇಮಃ; 


ಈ ಕಾರ್ನಾನೆಯ ಪುನಶ್ಟೇತಸ 
'ಪ್ರಯತ್ನಕೆ ಯಾವ ರೀತಿಯ 


ಅಡಚಣೆಗಳು ಎದುರಾಗಿವೆ. 
ನಿವಾರಣೆಗೆ ಸರ್ಕಾರದ 
ಪ್ರಯತ್ನವೇನು; 


ಮಂಡ್ಯದ ಮೈಸೂರು ಸತ್ಕರ ತಾರ್ಬಾನಯು ದುಡಿಯುವ ಬಂಡವಾಳದ 
ಕೂರತೆಯಿಂದ:2019-20ನೇ ಹಂಗಾಮಿನಿಂದ ಸ್ಥಗಿತಗೊಂಡಿರುತದೆ. 


ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಪುನಶ್ನೇತನಗೊಳಿಸಲು ಈ ಕೆಳಕಂಡ 

ಕೆಮಗಳನ್ನು ಕೈಗೊಳ್ಳಲಾಗಿದೆ. 

1. ಮೈಸೂರು ಸಕ್ಕರೆ ಕಾರಾನೆಯನ್ನು ಎರಡು ವರ್ಷಗಳ ಅವಧಿಗೆ 
ಪ್ರಾಯೋಗಿಕವಾಗಿ ಸರ್ಕಾರಿ ಸ್ವಾಮ್ಯದಲ್ಲೇ ನಡೆಸಲು 
ದಿನಾಂಕ:18.10.2021ರ೦ದು ಮಾನ್ಯ ಮುಖ್ಯಮಂತ್ರಿಯವರ 
ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. 

2 ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಸುವ 
ಸಂಬಂಧ ವರದಿಯನ್ನು ಪಡೆಯಲು ಸರ್ಕಾರದ ಆದೇಶ ಸಂಖ್ಯೆ: ಸಿಐ 334 
ಸಿಓಎಪ್‌ 2021 ದಿನಾಂಕೆ03.12.2021ರಲ್ಲಿ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ತಾಂತಿಕ ಸಲಹಾ ಸಮಿತಿಯನ್ನು 
ರಜಿಸಿ'ಆದೇಶಿಸಲಾಗಿದೆ. 


13, ಮೈಸೂರು ಸಕ್ಕರೆ ಕಾರ್ಬಾನಯನ್ನು ಪುನಶ್ನೇತನಗೊಳಿಸುವ ಸಂಬಂಧ 


ಆಡಳಿತ ಹಣಕಾಸು ಮತ್ತು ತಾಂತ್ರಿಕ ವಿಷಯಗಳಲ್ಲಿ ವರದಿಯನ್ನು 
ಪಡೆಯಲು ಮತ್ತು Operation and maintain (ಓ ಅಂಡ್‌ ಎಂ) ಆಧಾರದ 
. ಮೇಲ್ವೆ. “ಕಾರ್ಯಾಸೆಯನ್ನು ನಡೆಸುವ ಕುರಿತು ಟೆಂಡರ್‌ ಡಾಕ್ಯುಮೆಂಟ್‌ 
ಆನು ಸಿದ್ದಪಡಿಸುವುದಕ್ಕಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ 1999 ಮತ್ತು ನಿಯಮಗಳು 2000ರಡಿಯಲ್ಲಿ; 
14 ದಿನಗಳ ಅಲ್ಲಾವಧಿ ಟೆಂಡರ್‌ ಕರೆದು ಕನ್ನಲೈೆನ್ನಿ ಸೇವೆಯನ್ನು 
ಪಡೆಯಲು ಆದೇಶ ಸಂಖ್ಯೆ: ಸಿಐ 326 `ಸಿಓಎಫ್‌ 2021 ದಿನಾಂಕ: 
02.12.2021ರಲ್ಲಿ ಸರ್ಕಾರದ ಅನುಮತಿಯನ್ನು ನೀಡಲಾಗಿರುತ್ತದೆ. . 
. ಅದರಂತೆ, ದಿ ಮೈಸೂರು ಪುಗರ್‌ ಕಂಪನಿ ಮಂಡ್ಯ ಇವರ ಅಲ್ಪಾವಧಿ 
ಟೆಂಡರ್‌ ಪ್ರಕಟಣೆ ಸ೦ಖ್ಯೆ: MಪC0/AC/CF೦/147/2021-22 ದಿನಾ೦ಕ: 
” 31122021ರಂದು 14 ದಿನಗಳ ಅಲಾವಧಿ ಟೆಂಡರ್‌ ಅನ್ನು 
ಆಹ್ಯ್ಮಾನಿಸಲಾಗಿತ್ತು. ಆದರೆ ಈ ಟೆಂಡರ್‌ 4ಪಶಿಯೆಯಲ್ಲಿ ಯಾವುದೇ 
ಬಿಡ್ಡು ಗಳು ಸ್ಟೀಕೃತಗೊಂಡಿರುವುದಿಲ್ಲ. 
ಮರು ಟೆಂಡರ್‌ ಆಹ್ನಾನಿಸಲು ಸಮಯದ ಅಬಭಾವವಿರುವುದರಿಂದ 
ಸಕ್ಕರೆ ಉದ್ದಿ ಮೆಗಳಿಗೆ ತಾಂತ್ರಿಕ ವರದಿಯನ್ನು ತಯಾರಿಸುವ ಕನ್ನಲೈನ್ಸಿ 
ಸಂಸ್ಥೆ ಗಳಿಂದ ಸೇವೆಯನ್ನು ಪಡೆಯೆಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳ ಪಾರದರ್ಶಕ ಅಧಿನಿಯಮ್ಸೆ'999 ರಡಿಯಲ್ಲಿ 4ಜಿ ವಿನಾಯಿತಿ 
ನೀಡುವಂತೆ ಮುಖ್ಯ ಹಣಕಾಸು ಅಧಿಕಾರಿ'ದಿ ಮೈಸೂರು ಮಗರ್‌ ಕಂಪನಿ 
ಮಂಡ್ಯ ಇವರು ದಿನಾಂಕ: 03.02.2022ರಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯು ಪ್ರಸ್ತುತ ಆರ್ಥಿಕ ಇಲಾಖೆಯ 
ಪರಿಶೀಲನೆಯಲವ್ಲಿರುತ್ತದೆ. 


ಫ್‌ 


ಹಂಗಾಮಿನಿಂದ 


(ಇ) | ಯಾವ ಕಾಲಮಿತಿಯೊಳಗೆ | 2022-23ಸೇ ಮೈಸೂರು ಸಕ್ಕರೆ 
ಮಂಡ್ಯ ಜಿಲ್ಲೆಯ ಕಬ್ಬು | ಕಾರ್ಬಾನೆಯಲ್ಲಿ ಕಬ್ಬು ಅರೆಯುವ ಕಾರ್ಯವನ್ನು 
ಬೆಳೆಗಾರರ, ಸಕ್ಕರೆ ಗ್ರಾಹಕರ [ಪ್ರಾರಂಭ ಮಾಡುವ ಕುರಿತು ಅಗತ್ಯ ಕ್ರಮಗಳನ್ನು 
ನಿರೀಕ್ಷೆಯಂತೆ ಮೈಶುಗರ್‌ ಸಕ್ಕರೆ | ಕೈಗೊಳ್ಳಲಾಗುತ್ತಿದೆ. 
ಕಾರಾನೆಯನ್ನು 'ಕಾರ್ಯಾರಂಭ |» 
ಮಾಡಲಾಗುವುದು; 

(ಈ) | ಮೈಶುಗರ್‌ ನಿರ್ವಿಘವಾಗಿ | ಪ್ರಸ್ತುತ ಮೈಸೂರು ಸಕ್ಕರೆ ಕಂಪನಿಯನ್ನು ಸರ್ಕಾರಿ 
ಪುನಶ್ಲೇತನಗೊಳ್ಳಲು ಸ್ಥಾಮ್ಯದಲ್ಲಿ ಪುನಃಶ್ಲೇತಗೊಳಿಸಿ, 2022-23ನೇ ಸಾಲಿನ 
ಬದ್ದತೆಯುಳ್ಳ ದಕೆ| ಹಂಗಾಮಿವಿಂದ ಸದರಿ ಕಾರ್ಬಾನೆಯಲ್ಲಿ ಕಬ್ಬುಅರೆಯುವ 
ಅಧಿಕಾರಿಯನ್ನು ನೇಮಿಸಲು 


ಪ್ರಕ್ರಿಯೆ ನಡೆದಿದೆಯೇ? 


ಕಾರ್ಯವನ್ನು ಪ್ರಾರಂಭಿಸುವ ಸಂಬಂಧ ಭಾರತೀಯ 
ಆಡಳಿತ ಸೇವೆ / ಬಾರತೀಯ ಪೊಲೀಸ್‌ ಸೇವೆ ಸಲ್ಲಿಸಿರುವ 
ನಿವೃತ್ತ: ಅಧಿಕಾರಿಯನ್ನು ನೇಮಿಸುವ ಕುರಿತು ಸರ್ಕಾರದ 
ಹಂತದಲ್ಲಿ 'ಪರಿಶೀಲಿಸಲಾಗುತ್ತಿದೆ. 


ಸಂಖ್ಯೆ: ಸಿಐ 35 ಸಿಓಎಫ್‌ 2022 


ME 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 


RD 


